ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ se 

ಸದಸ್ಯರ ಹೆಸರು : ಶ್ರೀ ಬಿ.ಕೆ ಹರಿಪ್ರಸಾದ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13-12-2021. 

ಉತ್ತರಿಸುವ ಸಜಿವರು : ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 
ಕೊಡ ಮಾಡುವ 2020-21ನೇ ಸಾಲಿನಲ್ಲಿ 
ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯಾದ 
ಸಾಧಕರ ವಿವರಗಳೇಮು; 

(ಪಟ್ಟೆ ನೀಡುವುದು) 


ಕನ್ನಡ ಮತ್ತು ಸಂಸ್ಕತಿ ಇಲಾಖೆಯಿಂದ 
ಕೊಡ ಮಾಡುವ 2020-21ನೇ ಸಾಲಿನಲ್ಲಿ 
ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯಾದ 
ಸಾಧಕರ ಪಟ್ಟೆಯನ್ನು ಅನುಬಂಧ -1 ರಲ್ಲಿ 
ಇರಿಸಿದೆ 


ಸದರಿ ಪ್ರಶಸ್ತಿಗೆ ಅರ್ಹ ಸಾಧಕರ ಆಯ್ಕೆಗೆ 
ಅಮಸರಿಸಿದ ಮಾನದಂಡವೇಮು? 
(ಸಂಪೂರ್ಣ ವಿಸ್ಟತ ಮಾಹಿತಿ 
ಒದಗಿಸುವುದು) 

ಸಂಖ್ಯೆ: ಕಸಂವಾ 73 ಕವಿಸ 2021 


ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ 
ಮಾಡಲು ಇರುವ ಮಾನದಂಡಗಳ ಸರ್ಕಾರದ 
ಮಾರ್ಗಸೂಚಿಯನ್ನು ಅನುಬಂಧ-2ರಲ್ಲಿ 
ಇರಿಸಿದೆ 


PANS 
(ವಿ. ಸುನಿಲ್‌ ಕುಮಾರ್‌) 


ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ನಡೆದಿದ | 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ: ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ 2020ನೇ 
ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಕುರಿತು. 


* 3% kkk 


- 


ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯ ವ್ಯಕ್ತಿಗಳಿಗೆ /ಸಂಸ್ಥೆಗಳಿಗೆ ಪ್ರತಿ 
ವರ್ಷವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವ ಸತ್ನಂಪುದಾಯವನ್ನು ಸರ್ಕಾರವು 
ಅನುಸರಿಸುತ್ತಾ ಬಂದಿದೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ 


ಗಣ್ಯರಿಗೆ /ಸಂಸ್ಥೆ ಗಳಿಗೆ 2020ನೇ ಸಾಲಿನಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಿ ಗೌರವಿಸಲು 


ಸರ್ಕಾರವು ನಿರ್ಧರಿಸಿ ಕೆಳಕಂಡಂತೆ ಆದೇಶ ಹೊರಡಿಸಲು ಉದ್ದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾ 206 ಕಸಧ 2020 
ಬೆಂಗಳೂರು, ದಿನಾಂಕ:28-10-2020. 
ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರಿಗೆ/ಸಂಸ್ಥೆಗಳಿಗೆ 
ರಾಜ್ಯೋತ್ಸವದ ಸಂದರ್ಭದಲ್ಲಿ ಅನುಬಂಧದಲ್ಲಿ ತೋರಿಸಿರುವಂತೆ 2020ನೇ ಸಾಲಿನಲ್ಲಿ 
ರಾಜ್ಮೋತೆವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು : ಸರ್ಕಾರವು ಹರ್ಷಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ 
ಮತ್ತು ಅವರ ಹೆಸರಿನಲ್ಲಿ, 


[ಹೆಚ್‌.ಕೆ. ಸುರೇಶಬಾಬು] 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ) 
ಡ ಮತ್ತು ಸಂಸ್ಕೃತಿ ಇಲಾಖೆ, 


AN (ಸಂಸ್ಕೃತಿ). 


}, ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನಸೌಧ, 
ಬೆಂಗಳೂರು. 


2. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು/ಅಪರ ಮುಖ ಕಾಯ 7 ಸಿ/ಅಭಿವೃದ್ಧಿ 
ಆಯುಕ್ತರು, ವಿಧಾನಸೌಧ. ಬೆಂಗಳೂರು. 
3. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ. ವಿಧಾನಸೌಧ. 
ಬೆಂಗಳೂರು. 
4. ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಬೆಂಗಳೂರು 
5 ಮಾನ್ಯ ರ ಕವಡ ಮತ್ತು ಸಂಸ್ಕೃತಿ, ಯುವಸಬಲೀಕರಣ ಮತ್ತು 
೩ ih 


ಪತ್ರಿಕೆಗಳಲ್ಲಿ ಈ ವಿಷಯದ ಬಗೆ p 
1. ಎಲ್ಲಾ ಪ್ರಶಸಿ ಪುರಸ ಶ ತರಿಗೆ' 
ಇವರ ಮುಖಾಂತರ) 
8. ಶಾಖಾ ರಕ್ಷಾ ಕಡತ / ಹೆಚ್ಚುವರಿ ಪ್ರತಿ 


೫ 


ಸರ್ಕಾರಿ ಆದೇಶ ಸಂಖೆ :ಕಸಂವಾ 206 ಕಸಧ 2020 ದಿನಾ೦ಕ:28-10-2020 ರ 


ಅನುಬಂ 


ಶ್ರೀ ಪ್ರೋ। ಸಿ.ಪಿ. ಸಿದ್ಧಾಶ್ರಮ, ಧಾರವಾಡ. 


...ಮುನಿ.; ೦ಕಟಪ್ಪ, 


€ ವಿ 


ಬು 
EN 


ಶ್ರೀ ಹಂಬಯ್ಯ ನೂಲ್ಲಿ, ರಾಯಚೂರು. ಸಂಗೀತ 
ಶ್ರೀ ಅನಂತ ತೇರದಾಳ, ಬೆಳಗಾವಿ. ಸಂಗೀತ 
ಶ್ರೀ ಬಿ.ವಿ. ಶ್ರೀನಿವಾಸ್‌, ಚಿರಗಳೂರು ನಗರ. ಸಂಗೀತ 
| 
ಶ್ರೀ ಗಿರಿಜಾ ನಾರಾಯಣ, ಬೆಂಗಳೂರು ನಗರ ಸಂಗೀತ 
_ | 
ದಕಿಣ ಕನ್ನಡ 
0) ವ್ಸ | J 
ನ್ಯಾಯಾಂಗ 


11 1 ಶ್ರೀ ಕೆ. ಎನ್‌. ಭಟ್‌, ಬೆಂಗಳೂರು: | ನ್ಯಾಯಾಂಗ | 
vi - - 
ಗಾ "ಶ್ರೀ ಎಂ.ಕೆ ವಿಜಯಕುಮಾರ,`ಉಡುಪಿ ನಾಯಾಂಗ 

| [3) 


ಲ 
| 
/ 
f 


ಹೊರನಾಡು ನನಗ್‌ 


| 


ರು 


, ಮೈಸೂ } 


™ 


ರಿ, ಚೆಕ್ಷಮಗಳೂರದು: 


ps, 


ಯೋಗ 


ಚೆಂದಶೇಖಿರ 


ವ J 
ನ ಷಡಕ 
[0 


ಡಾ॥ ಎ.ಎಸ್‌. 


p 


ಛು 
If: 
೫5 
4 . 
Ne) 
Me) 
§°B 
4 [ 
p> 


ಶ್ರೀ ನಂ. ವೆಂಕೋಬರಾವ್‌ ಹಾಸನ 


| ಸಂಕೀರ್ಣ 
ದ | 
॥ ಕೆಎಸ್‌ ಸ ಜೇೋತನ 
ಡಾ॥ ಕ.ಎಸ್‌. ರಾಜಣ್ಣ (ವಿಶೇಷ ಚಾತನ್ಸ; | ಸಂಕೀರ್ಣ 
k ಮಂಡ್ಯ. | 
ನಿಂ 9 ಗಾ 
4 ಲೀ ವಿ. ಲರ್ಮನಾರಾಯಣ (ನಿರ್ಮಾ ಣ್‌), ಸಂಕೀರ್ಣ 
ಮಂಡ್ಯ. 
ಸಂಘ-ಸಂಸೆ 
ಕ್ರಮ ಕ್ಷೇತಾವಾರು | 
a ಲ ಮಿ 
ಹೆಸರು ಕ್ಷೇತ್ರ 
ಸಂಖ್ಯೆ ಸಂಖ್ಯೆ | 
30 1 ಯುತ್‌ ಫಾರ್‌ ಸೇವಾ, ಚೆಂಗಳೊರು ಸಗಕ ಸಂಘ-ಸಂಸ್ಥೆ 
ಬಾ T- pe] 
31 2 [ನಾವಾ ಸ್ವಾವಲಂಬನೆ ಕೇಂದ್ರ, ಬಳ್ಳಾರಿ. ಸಂಘ-ಸಂಸ್ಥೆ 
32 3 ( ಇಂಡಿಯಾ, ಬೆಂಗಳೊರು`ನಗರ. 7 ಸಂಘ-ಸಂಸ್ಥೆ" 
L 
33 4 ಯುವ ಬ್ರಿಗೇಡ್‌, `ಬೆಂಗಳೊರು' ಗ್ರಾಮಾಂತರ ಸಂಘ-ಸಂಸ್ಥೆ 
pp p) ಸಾರ ರ್‌) es prs. 
34 _ ಧರ್ಮೋತ್ತಾನ ಟ್ರಸ್ಟ್‌ ಧರ್ಮಸ್ಸ A ಸಂಘ-ಸಂಸ್ಥಿ 
ದಕಿಣ ಕನ್ನಡ Wy 
2 % 


ಟೆ. 


ಅಟಿ 


N 


ವೈದಕೀಯ 
ಕ ಸೊನ್ನೆದ್‌ ಬಾಗಲ 


'ಶೋ 


ಪ 
ಕು. ವಮ 


॥ ಬಿ.ಎಸ್‌. ಶ್ರೀನಾಥ, ಶಿವಮೊಗ್ಗೆ 


೪ 


4 
6) 
Ie 
ಮಿ 


2 


C೨ 
[ಡಾ ವ 


| 
rye 


| 
| 
| 


Ml 


೦ತಿಜ್ಞಾನ 


ವಿಜ್ಞಾನ/ತಂತ್ರಜ್ಞಾನ 
ಸಹಕಾರ 
ಹೆಸರು ಕ್ಷೇತ್ರ 
೦ಚೆ "ಗೌಡ ಬೆಂಗಳೂರು | ಸಹಕಾರ 
ಬಯಲಾಟ | 
ಹೆಸರು ಕ್ಷೇತ್ರ | 
ಶೀಮತಿ ಕೆಂಪವ್ಧ'ಸರಿನನ ಪಾವ | ಬಯಲಾಟ 
ಯಕ್ಷಗಾನ 
; 
ಹೆಸರು ಕ್ಷೇತ್ರ 
ಶ್ರೀ ಬಂಗಾರ್‌ ಅಬಾರಿ, ಚಾಮರಾಜನಗರ ಯಕಗಾನ 
J K [9 
€ಶ್‌ ಅಚಾರ್ಯ ] ಯಕಗಾನ 


18 


9) x) 
53 19) 
——— 


] 


° ಬೌಚೀದ್‌ ಮಠ, ಧಾರವಾಡ 


ಐಂ. 


ಶ್ರಿ 


B 1B 
MW 
Ap 
SN 
ys | 
ಬ ice 
§ | 
; 5 
(ಈ Ks 
»B 
H B |G ೫ 
x 8 fe [ 
[ye 
18 
/ 2 
3 
B jo 
2 18 
& 8 
FE 
1 
»' re 
X57 
| 
FS 
#4 
beeen 


ಸ್‌. ಜನಾರ್ಧನ್‌ ಮೂತ್ರ] 


€ 
k 
[e: 
ಹೆ) 


ಮೈಸೂರು. 


ಜಾನಪದ/ತೊಗಲು ಗೊಂಬೆಯಾಟ 


1) 
w3 


[ಹೆಚ್‌.ಕೆ. ಸುರೇಶಬಾಬು] 


ಇಲಾಖೆ, 


ೇಯಳಬಿಂಬಿ -9_ 


ಕರ್ನಾಟಕ ಸರ್ಕಾರದ ನಡವಳಿಗಳು 
೨ಬ ಬರೆ ಸಿರ್‌ರದ ನಡವಳಿಗಳು 


ವಿಷಯ: ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕುರಿತಂತೆ ಮಾರ್ಗಸೂಚಿ ನಿಯಮಗಳನ್ನು 
ಅನುಷ್ಠಾನಗೊಳಸುವ ಬಗ್ಗೆ 
ಒದಲಾಗಿದೆ: 1) ಮಾನ್ಯ ಕರ್ನಾಟಕ ಉಚ್ಛನ್ಯಾಯಾಲಯ ರಿಟ್‌ ಅರ್ಜಿ 47197/2015ರಲ್ಲಿ 

ದಿ:18-7-2016ರಂಡು ನೀಡಿದ ಆದೇಶ. 

2) ಸರ್ಕಾರದ ಆದೇಶ ಸಂಖ್ಯೆಕೆಸಂವಾ 222 ಕಸಧ 2016, ದಿ:26-07-2016. 

3) ನ್ಯಾ ಹೆಜ್‌.ಎನ್‌.ನಾಗಮೋಹನ ದಾಸ್‌ ಇವರ ಅಧ್ಯಕ್ಷತೆಯಲ್ಲಿ ದಿ:24-9-2016ರಂದು 
ಸಡೆದ ರಾಜ್ಯೋತ್ಸವ ಪ್ರೆಶಸ್ತಿ ಮಾರ್ಗಸೂಚಿ ನಿರೂಪಣಾ ಸಮಿತಿ ಸಭೆಯ ನಡವಳಿ. 

4) ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಥೃತಿ ಇಲಾಖೆ ಇವರ ಪತ್ರ' ಸೆಂಖೆ:ಕೆಸನ/ 
3/ರಾ.ಪ್ರಸಮಿತಿ/2016-17, O:16-01-2017. 


ಮೇಲೆ ಓದಲಾದ (1ರಲ್ಲಿ ಮಾನ್ಯ ಕರ್ನಾಟಕ ಉಚ್ಛನ್ಯಾಯಾಲಯ ರಿಟ್‌ ಅರ್ಜಿ 47197/2015ರಲ್ಲಿ 
ದ:18-7-2016ರಂದು ನೀಡಿದ ಆದೇಶದಂತೆ, ಪ್ರತೀ ವರ್ಷ ನವೆಂಬರ್‌ ಒಂದನೇ ತಾರೀಖಿನಂದು ನೀಡಲಾಗುವ 
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳಿಂದ ಸಾಧಕರನ್ನು ಆಯ್ಕ ಮಾಡಲು ಮಾರ್ಗಸೂಚಿಗಳನ್ನು 
ರಚಿಸುವುದಕ್ಕಾಗಿ ಮೇಲೆ (2)ರಲ್ಲಿ ಓದಲಾದ ದಿನಾಂಕ:26-7-2016ರ ಆದೇಶದಲ್ಲಿ ಈ ಕೆಳಕಂಡ ಆಯ್ತೆ 


ಕಾ ಲೆ. pS pe 
ಸಮಿತಿಯನು, ರಚಿಸಿದೆ. 


9) 
4 
ಸ 


24 
[3 
N 
a 
DH 
§ 
JL 
) 


ps | 
ಕನ್ನಡ, ಸಂಸ್ಕತಿ 
ನ ರಲ್ರ 
ಬೆಂಗಳೂರು 


| 
;3 1ಡಾ। ಬರಗೊಹ ರಾಮಚಂದ್ರಪ, ಬೆಂಗಳಾಹ ಸಾಹಿತ್ಯ | ಸದಸ್ಯರು 
ಕ if 
4 |ಡಾಃ ಬಿವಿ`ರಾಜಾರಾಂ, ಚಿಂಗಘಾಡ ರಂಗಭೂಮಿ | ಸದಸ್ಯ 
EE ಪಂ.ವೆಂಕಟೌಶ್‌ಪ ಮಾರ್‌ 'ಜಂನಗಸಾಹ | ಗತ | 
6 1 ಡಾಣೊಡಾವಾಣಿ ಸಂದೆಗೋಪಾಲ್‌, ಚಿಂಗಪಾಹ ರು 
hd] 
|7 Ts ಚೆಂದ್ರನಾಥ` ಆಚಾರ್ಯ ಪಂಗಡ 
{ 
I 8 [5 ವೆಂಕಟಾಚಲಪತ `ಚಂಗಘಾಹ 

9 | ಶೀಮತಿ ಅನುಪಮಾ ಪಾಸಾಕ್‌ ನನಾ 


10°75 ಅಪ್ಪಾ ತವರಾದ; ಸಗಾಹ 

£ ಸುರೇಶ್‌ ಹನ್ಯಣರ್‌; ಬೆಂಗಳೊರು 

ಶೀ ಸುಧೀಂದ್ರ ಹಾಲ್ದೊಡ್ಡೇರಿ; ನನಗಾದ 
ಡಾ। ನಾ.ಸೋಮೇಶ್ವರ, ಚಂಗಳಾಹ 
ರಣ, ಬೆಂಗಳೊರು 


ಬೆಂಗಳೂರು : 


2 


ಮೇಲೆ (2)ರಲ್ಲಿ ಓದಲಾದ ಆಯ್ಕೆ ಸಮಿತಿಯ ನಡವಳಿಯಲ್ಲಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ 
ಮಾಡಲು ಮಾರ್ಗಸೂಚಿ ನಿಯಮಗಳನ್ನು ರಚಿಸ ದಿನಾಂಕ: 24-9-2016ರಂದು ವರದಿಯನ್ನು 'ಸಭಿಸಿರುತದೆ. 


ಅದರಂತೆ ಮೇಲೆ (3)ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 
ಬೆಂಗಳೊರು ಇವರು ನ್ಯಾ ಹೆಚ್‌.ಎನ್‌.ನಾಗಮೋಹನ ದಾಸ್‌, ವಿಶ್ರಾಂತ ನ್ಯಾಯಮೂರ್ತಿಗಳು ಹಾಗೂ ಅಧ್ಯಕ್ಷರು, 
ರಾಜ್ಯ ಪ್ರಶಸ್ತಿ ಆಯ್ತೆ ಸಂಬಂಧ ಮಾರ್ಗಸೂಚಿ/ಮಾನದಂಡ ರಚನೆ ಸಮಿತಿಯು ಸಲ್ಲಿಸಿರುವ ವರದಿಯಂತೆ, ವಿವಿಧ 
ಕ್ಷೇತೆಗಳ ಸಾಧಕರನ್ನು ಆಯ್ಕೆ ಮಾಡಲು ಪಾಲಿಸಬೇಕಾದ ಮಾರ್ಗ ಸೂಚಿಗಳನ್ನು ಒಳಗೊಂಡ ಆದೇಶವನ್ನು 
ಹೊರಡಿಸಬೇಕೆಂದು ಸರ್ಕಾರವನ್ನು ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ವೆ: ಕಸಂವಾ 222 ಕಸಧ 2016, ಬೆಂಗಳೂರು, ದಿನಾ೦ಕ:02-02-2017 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕನ್ನಡ ಮತ್ತು ಸಂಸ್ಕ ಇಲಾಖೆಯ ವತಿಯಿಂದ 
ಪ್ರತೀ ವರ್ಷ "ನವೆಂಬರ್‌ ಒಂದನೇ ತಾರೀಖಿನಂದು ಪ್ರದಾನ ಮಾಡುವ "ರಾಜ್ಯೋತ್ಸವ 'ಪ ಶಸ್ತಿ'ಗೆ ವಿವಿಧ ಕ್ಷೇತ್ರಗಳಿಂದ 
ಸಾಧಕರನ್ನು ಆಯ್ಕೆ ಮಾಡಲು ಅನುಸರಿಸಬೇಕಾದ ಮಾರ್ಗಸೂಚಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಈ 
ಆದೇಶಕ್ಕೆ ಲ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಹೊರಡಿಸಲಾಗಿದೆ. 


ಕರ್ನಾಬಕೆ ರಾಜ್ಯಪಾಲರ ಆದೇಶಾನುಸಾರ 
ಮೆತು ಅವರ ಹೆಸೆರಿನಲ್ಲಿ 


Mae (8 
(ಪಿ.ಎಸ್‌. ಮಾಲತಿ) ph ೨. \7 
ಸರ್ಕಾರದ ಅಧೀವ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
(ಸಂಸ್ಕೃತಿ ಶಾಖೆ) 


1) ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಭವನ, ಬೆಂಗಳೂರು. 

2) ಮಾನ್ಯ ಕನ್ನಡ ಮತ್ತು ಸಂಸ್ಕೃತ ಸಜೆವರ ಆಪ್ತಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. 

3) ಕನ್ನಡ' ಮತ್ತು ಸಂಸ್ಕ 3 ತಲಾ ಎಲ್ಲಾ ಸಹಾಯಕ ನಿರ್ದೇಶಕರುಗಳಿಗೆ (ನಿರ್ದೇಶಕರ ಮುಖಾಂತರ). 
4) ಶಾಖಾ ರಕ್ಷಾ ಕಡತ / ಹೆಚ್ಚುವರಿ ಪ್ರತಿಗಳು 


ನ -————ಲಿನಾಯಿತಿ- ನೀಡಲು ಅವಕಾಶವಿಕುತ್ತದ- 


ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾ 222 ಕಪಧ 2016, ದಿನಾಂಕ:02-02-201 7ಕ್ಕೆ 


' ಅನುಬಂಧ 
ಕನ್ನಡ ಮತು ಸಂಸ್ಥ ತಿ ಇಲಾಖೆಯ ವತಿಯಿಂದ ಪ್ರದಾನ ಮಾಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸಿ ಕುರಿತಂತ 
ಅನುಸರಿಸಬೇಕಾದ ಮಾರ್ಗಸೂಚಿಗಳು. 


ಕರ್ನಾಟಕ ಭಾಷಿಕ ಪ್ರಾಂತ್ಯವಾಗಿ ಏಕೀಕರಣಗೊಂಡ ವರ್ಷಗಳ ಸಂಖ್ಯೆಗೆ ಆಧಾರಿತವಾಗಿ ಪ್ರತಿ ವರ್ಷವೂ ಪ್ರಶಸ್ತಿಗಳನ್ನು 
ಮಿತಿಗೊಳಿಸುವುದು ಮತ್ತು ಆಯಾ ವರ್ಷ ಏಕೀಕರಣಗೊಂಡ ವರ್ಷಕ್ಕೆ ಸಮನಾಗಿ ಪ್ರತಿ ವರ್ಷಕ್ಕೆ ಒಂದರಂತೆ ಪ್ರಶಸ್ತಿ 
ಸಂಖ್ಯಾಮಿತಿ ಏರಿಸುವುದು. 


ಈ ಪ್ರಶಸ್ತಿಯನ್ನು ಹಲವು ಸಂದರ್ಭಗಳಲ್ಲಿ ರಾಜ್ಯ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಎಂಬ ಹೆಸರುಗಳಿಂದ 
ಗುರುತಿಸಲಾಗಿದ್ದು, ಈ ಪ್ರಶಸ್ತಿಯನ್ನು ಇನ್ನು ಮುಂದೆ ರಾಜ್ಯೋತ್ಸವ ಪ್ರಶಸ್ತಿ ಎಂದೇ ಗುರುತಿಸುವುದು ಮತ್ತು ಅದರಂತ 
ಕ್ರಮವಹಿಸುವುದು ; 

ವಿವಿಧ ಇಲಾಖೆಗಳು ಮತ್ತು ಜಿಲ್ಲಾಡಳಿತಗಳು ನವೆಂಬರ್‌ ಒಂದರಂದು ನೀಡುತ್ತಿರುವ ಪ್ರಶಸ್ತಿಗಳನ್ನು ಸಹ ರಾಜ್ಯೋತ್ಸವ 
ಪ್ರಶಸ್ತಿ ಎಂದು ಗುರುತಿಸುತ್ತಿರುವ ಗೊಂದಲವನ್ನುಂಟು ಮಾಡಿದೆ. ಆದ್ದರಿಂದ ಆ ರೀತಿಯ ಪ್ರಶಸ್ತಿಗಳನ್ನು ವಿತರಿಸುವಾಗ 
ರಾಜ್ಯೋತ್ಸವ ಪ್ರಶಸ್ತಿ ಎಂಬ ಹೆಸರಿನಿಂದ ಗುರುತಿಸತಕ್ಕದ್ದಲ್ಲ. 

ಈಗಿರುವಂತೆ ವಿಷಯ ಕ್ಷೇತ್ರಗಳನ್ನು ಗುರುತಿಸುವುದು ಮತ್ತು ಹೊಸದಾಗಿ ವಿಕಸನಗೊಳ್ಳುವ ವಿಷಯ ಕ್ಷೇತ್ರಗಳ ಸಾಧಕರನ್ನು 
ಆರಂಭದಲ್ಲಿ ಸಂಕೀರ್ಣ ಕ್ಷೇತ್ರದಲ್ಲಿ ಗುರುತಿಸುವುದು, ನಂತರದ ದಿನಗಳಲ್ಲಿ ಪ್ರತ್ಯೇಕ ವಿಷಯವಾಗಿ ಗುರುತಿಸಲು ಕ್ರಮ 
ವಹಿಸುವುದು. 

ರಾಜ್ಯೋತ್ಸವ ಪ್ರಶಸ್ತಿ ಫಲಕದ ಜೊತೆ ನೀಡುತ್ತಿರುವ ಹಾರೆ, ಶಾಲು, ಮೈಸೂರು ಶೇಟ. ಹಿನ ಬುಟ್ಟಿಗಳ ಜೊತೆಗೆ ಚಿನ್ನದ 
ಪದಕವನ್ನು 25 ಗ್ರಾಂಗಳಿಗೆ ಹೆಚ್ಚಿಸಿ ಪ್ರದಾನ ಮಾರುವುರು. ಮತ್ತು ಪ್ರಶಸ್ತಿ ಮೊತ್ತವಾಗಿ ಒಂದು ಲಕ್ಷ ರೂಪಾಯಿಗಳನ್ನು 
ನೀಡುವುದು. 
ರಾಜ್ಯೋಷ್ಸ z 


ನ ಪ್ರಶಸ್ತಿಯ ಪ್ರ ಸ್ಕೃ ರಮ ಮರಣೋತ್ತರವಾಗಿ ಆಯ್ತೆ ಮಾಡುವಂತಿಲ್ಲ. 
ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡುವಾಗ ನೈತಿಕ ಅಧ:ಪತನಕ್ಕೊಳಪಡುವ ಅಪರಾಧ ಹಿನ್ನೆಲೆ 
ಇಲ್ಲದಿರುವುದನ್ನು ಖಾತರಿ ಪಡಿಸಿಕೊಳ್ಳುವುದು. ಯಾವುದೇ ಕ್ಷೇತ್ರದ ಸಾಧಕರನ್ನು ಪ್ರಶಸ್ತಿಗೆ ಶಿಫಾರಸ್ತು ಮಾಡುವ ಮುನ್ನ 
ಆ ವ್ಯಕ್ತಿಯ ಹಿನ್ನೆಲೆ ಗಮನಿಸುವುದು ಮತ್ತು ಸಮಾಜದಲ್ಲಿ ಗಣನೀಯ ಸಾಧನೆ ಸಲಿಸಿದವರೆಂದು ಗುರುತಿಸಲ್ಲ ಟ್ರ ವ್ಯಕ್ತಿಗಳನ್ನು 
ಮಾತ್ರ ಶಿಫಾರಸ್ಸು ಮಾಡುವುದು. 

ರಾಜ್ಯೋತ್ಸ ವ ಪ್ರಶಸ್ತಿ ಆಯ್ಕೆಯ ಸಂದರ್ಭದಲ್ಲಿ ಯಾವುದೇ ತಪ್ಪು ಮಾಹಿತಿಗಳ ಆಧಾರದಲ್ಲಿ ಪ್ರಶಸ್ತಿ ಪುರಸ್ಕೃತರನ್ನು 
ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಲ್ಲಿ ಅದನ್ನು ಸರ್ಕಾರವು ಹಿಂಪಡೆಯಲು ಅವಕಾಶ ಇರುತ್ತದೆ. 

ರಾಜ್ಯೋತ್ಸ ವ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡುವಾಗ ಸಾಮಾನ್ಯ ಕನಿಷ್ಠ ವಯೋಮಿತಿ 60 ವರ್ಷಗಳನ್ನು 
ಪೂರೈಸಿರಬೇಕು. ರಾಷ್ಟ್ರೀಯ ಅಥವಾ ಅಂತರರಾಷ್ಟ್ರೀಯ ಮನ್ನಣೆ ಗಳಿಸಿದ ಅತಿ ವಿಶೇಷ ಸಾಧಕರ ಪ್ರಕರಣಗಳಲ್ಲಿ ಮಾತ್ರ 


10. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡುವಾಗ ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಮತ್ತು ಲಿಂಗಾಧಾರಿತ 


ನ್ಯಾಯಗಳನ್ನು ಗಮನದಲ್ಲಿರಿಸಿಕೊಂಡು, ವಿಶೇಷ ಚೀತನ ಸಾಧಕರನ್ನು ಸಹ ಆಯ್ಕೆ ಮಾಡುವುದು. ಹೀಗೆ ಮಾಡುವಾಗ 
ಜಿಲ್ಲೆಗೆ ಕನಿಷ್ಪ ಒಂದರಂತೆ ಪ್ರಾತಿನಿಧ್ಯ ಒದಗಿಸಲು ಕ್ರಮ ವಹಿಸುವುದು. 


- ತಿ ವಿಷಯ ಕ್ಷೇತ್ರವನ್ನು. ಗುರುತಿಸುವಾಗ ಅದರಲ್ಲಿನ ವಿವಿಧ ಶಾಖೆಗಳನ್ನು ಸಹ ಗಮನಿಸುವುದು. ಉದಾಷರಣಿಗ 


ವೈದ್ಯಕೀಯ. ವಿಭಾಗವನ್ನು ಗುರುತಿಸುವಾಗ, ಆಯರ್ಪೇದ, ಯೋಗ. ಯುನಾನಿ; ಹೋಮಿಯೋಪತಿ, ನಾಟಿವ್ಯದ್ಯ 


ಫಿಸಿಯೋಧೆರಪಿ, ಆಪ್ತ ಸಮಾಲೋಚನೆ. ಸಂಶೋಧನೆ ಹೀಗೆ ಸಾಧ್ಯವಾದ ಎಲ್ಲ ಕ್ಷೇತ್ರಗಳನ್ನು ಆದ್ಯತೆಯ ಮೇಲೆ 
ಪ್ರತಿವರ್ಷವೂ ಗುರುತಿಸಲು ಕ್ರಮ ವಹಿಸು 


12. 


2 


ಶಿಕ್ಷಣ. ಆಲೋಗ್ಯ ಇನ್ನಿತರ ಕ್ಷೇತ್ರಗಳನ್ನು ಗುರುತಿಸುವಾಗ ಆಯಾ ಕ್ಷೇತ್ರದ ತಜ್ಞರನ್ನು ಮತ್ತು ಸಾಧಕರನ್ನು ಮಾತ್ರ 
ಪರಿಗಣಿಸಬೇಕು. ಇದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅನ್ವಯವಾಗುತ್ತದೆ. 


[ 


. ಚಾಲ್ತಿಯಲ್ಲಿರುವ ರಾಜ್ಯ ಪ್ರಶಸ್ತಿ ಸಲಹಾ ಸಮಿತಿ ಸದಸ್ಯರು, ಅಕಾಡೆಮಿಯ ಪದಾಧಿಕಾರಿಗಳು ಮತ್ತು ಪ್ರಶಸ್ತಿ ಸಲಹಾ 


ಸಮಿತಿಯಲ್ಲಿರುವ ತಜ್ಞ ಸದಸ್ಯರು ತಮಗೆ ತಾವೇ ಪ್ರಶಸ್ತಿ ಕೊಟ್ಟುಕೊಳ್ಳುವಂತಿಲ್ಲ ಮತ್ತು ಸ್ವತ: ಶಿಫಾರಸ್ಸು 
ಮಾಡಿಕೊಳ್ಳುವಂತಿಲ್ಲ ಅಥವ ಪರಸ್ವರ ಶಿಫಾರಸ್ಸು ಮಾಡಿಕೊಳ್ಳುವಂತಿಲ್ಲ. 


. ಇತರೆ ಯಾವುದೇ ಪ್ರಶಸ್ತಿಗಳನ್ನು ಪಡೆದಿರುವುದು ರಾಜ್ಯೋತ್ಸವ ಪ್ರಶಸ್ತಿ ನೀಡಿಕೆಗೆ ತಡೆಯಾಗಬಾರದು. 


ಪ್ರತಿ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಅವರ ಸಾಧನೆಯನ್ನು ಪರಿಗಣಿಸಿ ರಾಜ್ಯೋತ್ಸ ವ ಪ್ರಶಸ್ತಿಗೆ ಆಯ್ಕೆ 
ಮಾಡಬಹುದು. 3 


. ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾಸಮಿತಿಗೆ ಪದನಿಮಿತ್ತ ಸದಸ್ಯರನ್ನು ಹೊರತುಪಡಿಸಿ : ಇತರ ತಜ್ಞ ಸದಸ್ಯರನ್ನು 


ಸತತವಾಗಿ ಎರಡು ವರ್ಷಗಳ ಅವಧಿಗೆ ಮುಂದುವರೆಸುವಂತಿಲ್ಲ. 

ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿಯನ್ನು ರಚಿಸುವುದು. ಹೀಗೆ' ರಚಿಸುವಾಗ ಸಾಮಾಜಿಕ ನ್ಯಾಯ, ಪ್ರಾದೇಶಿಕ 

ನ್ಯಾಯ ಮತ್ತು ಲಿಂಗಾಧಾರಿತ ನ್ಯಾಯವನ್ನು ಸಾಧ್ಯವಾದಷ್ಟು ಅನುಸರಿಸಬೇಕು. | 
ಯಾವುದೇ ಕ್ಷೇತ್ರದ ವ್ಯಕ್ತಿಯನ್ನು ಪ್ರಶಸ್ತಿಗೆ ಶಿಫಾರಸ್ಸು ಮಾಡುವ ಮುನ್ನ ವ್ಯಕ್ತಿಯ ಹಿನ್ನೆಲೆ, ಮತ್ತು ವಿಷಯ ಕ್ಷೇತ್ರದಲ್ಲಿ 

ಗಣನೀಯ ಸಾಧನೆಯನ್ನು ಪರಿಗಣಿಸಿ ಶಿಫಾರಸ್ಸು ಮಾಡುವುದು. 


ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡುವ ವಿಧಾನ.:- 

* ಸಾರ್ವಜನಿಕ ಪ್ರಸ್ತಾವನೆಗಳು, ಸಂಘ-ಸಂಸ್ಥೆಗಳ ಸೂಚನೆಗಳು, ಜಿಲ್ಲಾ ಸಹಾಯಕ ನಿರ್ದೇಶಕರ ಕಚೇರಿ ಮೂಲಕೆ. 
ಸರ್ಕಾರದ ವಿವಿಧ ಇಲಾಖೆಗಳ ಮೂಲಕ, ಅಕಾಡೆಮಿ-ಪ್ರಾಧಿಕಾರಗಳೆ ಮೂಲಕ, ಜನಪ್ರತಿನಿಧಿಗಳ ಮೂಲಕ ಸಲ್ಲಿಸುವ 
ನಾಮನಿರ್ದೇಶನಗಳು ಮತ್ತು ಸಾಧಕರ ಸ್ವಯಂ ಪ್ರಸ್ತಾವನೆ ಸಲ್ಲಿಕೆಯ ಮೂಲಕ ವ್ಯಯಕ್ತಿಕ ವಿವರಗಳ ಸಲ್ಲಿಕೆಗೆ 
ಅವಕಾಶವನ್ನು ಒದಗಿಸುವುದು. 

* ಹೀಗೆ ಸಲ್ಲಿಕೆಯಾದ ವಿವರಗಳನ್ನು ಸಲಹಾ ಸಮಿತಿಯು ಪರಿಶೀಲಿಸಿ, ತನ್ನ ಗಮನಕ್ಕೆ ಬರುವ ಇತರ ಹೆಸರುಗಳನ್ನು 
ಅವಶ್ಯವಿದ್ದಲ್ಲಿ ಸೇರ್ಪಡೆಗೊಳಿಸಬಹುದು. 

* ಸಂಬಂಧಿತ ವಿಷಯಕ್ಷೇತ್ರ ತಜ್ಞರ ಅಭಿಪ್ರಾಯ ಪಡೆದು ಅಂತಿಮವಾಗಿ 1:2 ಅನುಪಾತದಲ್ಲಿ ಆಯ್ಕೆ ಸಮಿತಿಯ 
ಪರಾಮರ್ಶೆ ಮತ್ತು ಅಂತಿಮ ಆಯ್ಕೆಗಾಗಿ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳ ಮೂಲಕ ಪ್ರಶಸ್ತಿ ಆಯ್ಕೆ ಸಮಿತಿಯ 
ಮುಂದೆ ಮಂಡಿಸುವುದು. 

*- ಆಯ್ಕೆ ಸಲಹಾ ಸಮಿತಿಯು ಸಲ್ಲಿಸಿದ 1:2 ಅನುಪಾತದ ಪಟ್ಟಿಯಿಂದಲೇ : ಅಂತಿಮವಾಗಿ ಪುರಸ್ಕೃತರನ್ನು ಆಯ್ಕೆ 
ಸಮಿತಿಯು ಅಂತಿಮಗೊಳಿಸುಬೇಕು. 

* ಆಯ್ಕೆ ಸಮಿತಿಯು ಆಯ್ಕೆ ಪ್ರಕ್ರಿಯೆಗಾಗಿ ನಡೆಸುವ ಸಭೆಯಲ್ಲಿ ಆಯ್ಕೆ ಸಲಹಾ ಸಮಿತಿಯ ಸದಸ್ಯರನ್ನು ಸಹ ಸಭೆಗೆ 
ಕಡ್ಡಾಯವಾಗಿ ಆಹ್ವಾನಿಸುವುದು. 

* ಆಯ್ಕೆ ಪ್ರಕ್ರಿಯೆಯ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ರೂಪಿಸಿದೆ. 


ಪ್ರಸ್ತಾವನೆಗಳ ಸಲ್ಲಿಕೆಗೆ ಕಾಲಾವಧಿ : ಸೆಪ್ಟೆಂಬರ್‌ 0 ರಿಂದ 30ರವರೆಗೆ 
ಆಯ್ಕೆ ಸಲಹಾ ಸಮಿತಿ ಪೆರಿಶೀಲನೆ ಶಿಫಾರಸ್ಸು ಪ್ರಕ್ರಿಯೆಗೆ : ಅಕ್ಟೋಬರ್‌ 01 ರಿಂದ 15ರವರೆಗೆ 


ಆಯ್ಕೆ ಸಮಿತಿಯ ಆಯ್ಕೆ ಪ್ರಕ್ರಿಯೆಗಳು oo : ಅಕ್ಟೋಬರ್‌ 15 ರಿಂದ 25ರವರೆಗೆ : 


(ಪಿ.ಎಸ್‌.ಮಾಲತಿ) 5 ೨1 (7) 


ಸರ್ಕಾರದ ಅಧೀನ ಕಾರ್ಯರರ್ಕಿ, 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ. 


